ಕರ್ನಾಟಕ ವಿಧಾನಸಭೆ 
ಹದಿನಾಲ್ಲನೇ ವಿಧಾನಸಭೆ 
(ನಾಲ್ಡನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾ೦ಕ 2೮ನೇ ಜೂನ್‌, 2೦14 
(ಸಮಯ: ಬೆಳಗ್ಗೆ 11.೦೦ ಗ೦ಟೆಗೆ) 


1. ವಿತ್ತೀಯ ಕಾರ್ಯಕಲಾಪಗಳು 


೨೦14-15ನೇ ಸಾಅನ ಈ ಕೆಳಕ೦ಡ ಅನುದಾನ ಬೇಡಿಕೆಯ ಮೇಲೆ ನಡೆದ ಚರ್ಚೆಗೆ 
ಸರ್ಕಾರದ ಉತ್ತರ ಮತ್ತು ಮತಕ್ಕೆ ಹಾಕುವುದು. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦1 ಕೃಷಿ ಮತ್ತು ತೋಟಗಾರಿಕೆ 
2. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ನಾಲ್ದನೇ ಪಟ್ಟ 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ನಾಲ್ಡನೇ ಪಟ್ಟ 


3. ವರದಿಯನ್ನೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು 
೦೦13-14ನೇ ಸಾಅನ ಸಮಿತಿಯ ಐದನೇ ವರದಿಯನ್ನು ಒಪ್ಪಿಸುವುದು. 


4. ನಿಯಮ 69೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಆರ್‌. ಅಶೋಕ್‌, ಬಸವರಾಜ 
ಬೊಮ್ಮಾಯಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಸ್‌. ಸುರೇಶ್‌ ಕುಮಾರ್‌ ಹಾಗೂ ಇತರರು 
ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದ್ದು ಇಲಾಖೆಯಲ್ಲ ಅರಾಜಕತೆಯ ವಾತಾವರಣ 
ನಿರ್ಮಾಣವಾಗಿರುವ ಬಣ್ಣಿ ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


ಪುತಿ.ನೋ., 


ಜ್‌ 


೮. ವಿತ್ತೀಯ ಕಾರ್ಯಕಲಾಪಗಳು 


ಆರನೇ TEN ಈ ಆಳಕಂಡ ONES SAS 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


6. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಕೆ.ಎನ್‌. ರಾಜಣ್ಣ ಅವರು ಪಡಿತರ ವಿತರಣೆಯಲ್ಲ ಸುಧಾರಣೆ ತರಲು ಕೈಗೊಂಡ 
ಕ್ರಮಗಳಲ್ಲಿ ಎಸ್‌.ಎಮ್‌.ಎಸ್‌. ವ್ಯವಸ್ಥೆ ಸಮರ್ಪಕವಾಗಿಲ್ಲದಿರುವುದರಿಂದ 
ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು 
ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಎಂ.ಸತೀಶ್‌ ರೆಡ್ಡಿ ಮತ್ತು ಶ್ರೀ ಎಸ್‌.ಆರ್‌. ವಿಶ್ವನಾಥ್‌ ಅವರುಗಳು ಬೆಂಗಳೂರು 
ದಕ್ಷಿಣ ವಲಯದ ಪ್ಯಾಪ್ಟಿಯಲ್ಲ ಹಲವು ಬಾರ್‌ಗಳು ಮತ್ತು ಮದ್ಯದಂಗಡಿಗಳು 
ಬೆಳಗ್ಗಿನಿಂದಲೇ ವಹಿವಾಟು ನಡೆಸುತ್ತಿರುವುದರಿಂದ ಸಾರ್ವಜನಿಕರಿಗೆ 
ತೊಂದರೆಯುಂಬಾಗಿರುವ ಬಗ್ಗೆ ಮಾನ್ಯ ಅಖಕಾರಿ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಆರ್‌. ಜಗದೀಶ್‌ ಕುಮಾರ್‌ ಅವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ 
ಜೆ.ಸಿ. ನಗರದಲ್ಲರುವ ಸರ್ಕಾರಿ ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳು 
ಭಾರತೀಯ ಸೇನೆಗೆ ಸೇರಿರುವ ಸ್ಥಳದಲ್ಲರುವುದರಿಂದ, ಈ ಶಾಲಾ/ ಕಾಲೇಖುಗಳಗೆ 
ಮೂಲಭೂತ ಸೌಕರ್ಯ ಒದಗಿಸಲು ರಕ್ಷಣಾ ಇಲಾಖೆಯ ಅಧಿಕಾರಿಗಳು 
ಅಡ್ಡಿಪಡಿಸುತ್ತಿರುವ ಹಿನ್ನಲೆಯಲ್ಲ ಉಂಟಾಗಿರುವ ಸಮಸ್ಯೆಯ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ಸಕಲೇಶಪುರ ಮತ್ತು ಆಲೂರು ಹಾಗೂ 
ಹಾಸನ ತಾಲ್ಲೂಕಿನ ಕೆಲ ಹಳ್ಳಗಳು ಹೇಮಾವತಿ ಜಲಾಶಯ ಯೋಜನೆಯ 
ಹಿನ್ನೀರಿನಿಂದ ಶೀತಪೀಡಿತಗೊಂಡಿರುವುದರಿಂದ ಆ ಹಳ್ಳಗಳನ್ನು ಸ್ಥಳಾಂತರಗೊಳಸುವ 
ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಮ.ತಿ.ಸೋ, 


7. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


1 ಶ್ರೀ ಬೋಪಯ್ಯ ಕೆಜ ಅವರು “ಸ್ವಾಧೀನದಲ್ಲರುವ ಜಮೀನನ್ನು 
ತೆರವುಗೊಳಸುವಂತೆ ಅರಣ್ಯ ಇಲಾಖೆಯಿಂದ ನೋಟಸ್‌ ಜಾರಿಗೊಳಸಿರುವ” ಬಗ್ಗೆ 
ದಿನಾ೦ಕ: 28.೦6.2೦14 ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಮೊದಲನೇ 
ಪಣ್ಣಯಲ್ಲನ ಪ್ರಶ್ನೆ ಸಂಖ್ಯೆ: ೨(೦4)ಕ್ಷೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿನಿದಂತೆ ಅರ್ಥ 
ಗಂಟಿ ಕಾಲ ಚರ್ಚಿಸುವುದು. 


ಈ ಶ್ರೀ ಹ್ಯಾರಿಸ್‌ ಎನ್‌.ಎ ಅವರು "ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪಿಯಲ್ಲನ ಸುವ್ಯವಸ್ಥಿತ ಶಾಶ್ಚತ ಕಸ ವಿಲೇವಾರಿ” ಬಗ್ಗೆ ಕ 
24.೦೮.೨೦14ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ ಎರಡನೇ ಪಟ್ಟಿಯಲ್ಲನ ಪ್ರಶ್ನೆ 
ಸಂಖ್ಯೆ: 15(25೮ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬರದಸಿಲೆಲತ ಅರ್ಧ ಗಂಟಿ ಕಾಲ 


ಚರ್ಚಿಸುವುದು. 
ಆ. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


ಶೇ ಕೆ.ಗೋಪಾಲಯ್ಯ , ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 


“ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾದ ಆಯುರ್ವೇದದಲ್ಲಿ ಹೆಚ್ಚಿನ ಸಂಶೋಧನೆ ಹಾಗೂ 
ರಾಜ್ಯದಲ್ಲರತಕ್ಕ ಆಯುರ್ವೇದ ಕಾಲೇಜುಗಳ ಅಭಿವೃದ್ಧಿಗಾಗಿ ಬೆ೦ಗಳೂರಿನಲ್ಲ 
ಆಯುರ್ವೇದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಕೇಂದ್ರಯೂಡನೆ ವ್ಯವಹರಿಸಿ ಅಗತ್ಯ 
ಕ್ರಮ ಕೈಗೊಳ್ಳುವ” ಬಗ್ಗೆ ಸದನವು ಸರ್ಕಾರವನ್ನು ಒತ್ತಾಯಿಸುತ್ತದೆ.” 


ಪಿ. ಓ೦ಪ್ರಕಾಶ 
ಕಾಯ?ದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


8 


